ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ಕರ್ನಾಟಿಕ ವಿಧಾನ ಪರಿಷತು 


802 


ಶ್ರೀ ಅ. ದೇವೇಗೌಡ (ಪದವೀಧರರ ಕ್ಷೇತ್ರ) 
25-09-2020. ' 


ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
ಕ್ರಸಂ ಪಕ್ಸೆ ಉತ್ತರ 1 
Lo) ಮಂಡ್ಯ ಜಕ್ಲ  ಪಾಂಡವಪಕ `ತಾಲ್ಲಾನ; | ಮಾಣಿಕ್ಕನಹಳ್ಳಿ ಗಮ ' 'ಪಂಜಾಯಿತಿ ವತಿಯಿಂದ 


ಮೇಲುಕೋಟೆ ಹೋಬಳಿಯ ಎಂ. ಶೆಟ್ಟಿಹಳ್ಳಿ 
ಗ್ರಾಮದಲ್ಲಿ ಕಳೆದ 5 ವರ್ಷಗಳಿಂದ ಗ್ರಾಮ 


ಪಂಚಾಯಿತಿ ಯೋಜನೆಯಡಿಯಲ್ಲಿ ಎಷ್ಟು 
ಅಭಿವೃದ್ಧಿ ಕಾರ್ಯಗಳಾಗಿವೆ: ಅಭಿವೃದ್ಧಿ 
ಕಾರ್ಯದಲ್ಲಿ ಅವ್ಯವಹಾರ  ಆಗಿರುವುವು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ: (ಬಂದಿದ್ದಲ್ಲಿ 
ಸಂಪೂರ್ಣ ಮಾಹಿತಿ ನೀಡುವುದು) 


ಎಂ.ಶೆಟ್ಟಹಳ್ಳಿ ಗ್ರಾಮದಲ್ಲಿ ಕಳೆದ 05 ವರ್ಷಗಳಲ್ಲಿ ಒಟ್ಟು 
21 ಕಾಮಗಾರಿಗಳನ್ನು ಕೈಗೊಳ್ಳಲಾಗಿರುತ್ತದೆ. 


ಸದರಿ ಕಾಮಗಾರಿಗಳಲ್ಲಿ 
ದೂರುಗಳು ಬಂದಿರುವುದಿಲ್ಲ. 


ಅವ್ಯವಹಾರದ ಬಗೆ 
. [at 


(ಆ) 


ಎರ:ತೆಟ್ಟಹಳ್ಳಿ' ಗ್ರಾಮಕ್ಕೆ `ಹೋಗುವ` ರಸ್ತೆಯು 
ಸಂಪೂರ್ಣ ಹಾಳಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಯಾವಾಗ 
ರಸ್ತೆ ಅಭಿವೃದ್ಧಿ . ಕಾರ್ಯವನ್ನು 
ಪ್ರಾರಂಭಿಸಲಾಗುವುದು; (ಸಂಪೂರ್ಣ ಮಾಹಿತಿ 
ನೀಡುವುದು) 


ಎಂ.ಕೆಬ್ಬಹಕ್ಕೆ ಗ್ರಾಮಕ್ಕೆ `ಹೋಗುವ ರಸ್ತೆಯ ಸಂಪೂರ್ಣ 
ಹಾಳಾಗಿರುವ ಬಗ್ಗೆ ದೂರುಗಳು ಬಂದಿರುವುದಿಲ್ಲ. 


|(@) 


ಎರ ಕನ್‌ ಹನ್ಸ್‌ ಇರ್‌ ಸಾವರ 


ಗ್ರಾಮ ಪಂಚಾಯತ್‌ ಸದಸ್ಯರು ಕೆಲವು ಜನರ ಬಂದಿರುವುದಿಲ್ಲ. 
ಜೊತೆ ಸೇರಿಕೊಂಡು ರಸ್ತೆ ಅಗಲೀಕರಣಕ್ಕೆಂದು 

ರೈತರೊಬ್ಬರ ಮನೆಯನ್ನು ಕೆಡವಿ ಮನೆಯವರ 

| ಮೆಲೆ ಮಾರಣಾಂತಿಕ ಹಲ್ಲೆ ಮಾಡಿರುವುದು 

ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 

ತಪ್ಪಿತಸ್ಥರ ವಿರುದ್ಧ ಯಾವ ಕಮ 

ಕೈಗೊಳ್ಳಲಾಗಿದೆ; (ಸಂಪೂರ್ಣ ಮಾಹಿತಿ 

| ನೀಡುವುದು) 

(ಈ) 14ನೇ ಹಣಕಾಸು ಯೋಜನೆಯಡಿ 05 
ಕಳೆದೆ 5 ವರ್ಷಗಳಿಂದ ಎಂ. ಶೆಟ್ಟಿಹಳ್ಳಿ ಗ್ರಾಮ ಕಾಮಗಾರಿ MN ಮಹಾಕ್ಸ 
ಪಂಚಾಯತ್‌ ಯೋಜನೆಯಡಿ 'ಯಾವ' ಯಾವ e 
ಕಾರ್ಯಗಳು ಅಭಿವೃದ್ಧಿಯಾಗಿದೆ; ಎಷ್ಟು ಹಣ ಯೋಜನೆಯಡಿ 12 ಕಾಮಗಾರಿಗಳಿಗೆ 

| ಬಳಸಲಾಗಿದೆ; (ಪರಿಪೂರ್ಣ ಮಾಹಿತಿ ರೂ.21,82,000/- ಗಳನ್ನು ವಿನಿಯೋಗಿಸಲಾಗಿದೆ. 
ಬಾ -ಹಣ ದುರುಪಯೋಗವಾಗಿದ್ದಲ್ಲಿ, 
ಯಾವ ಕ್ರಮ ಕೈಗೊಳ್ಳಲಾಗಿದೆ? (ಸಂಪೂ ರ್ರ ಕಾಮಗಾರಿ ವಿವರಗಳನ್ನು ಅನುಬಂಧ-। ರಲ್ಲಿ ನೀಡಿದೆ. 
ಮಾಹಿತಿ ನೀಡುವುದು) ಸದರಿ ಕಾಮಗಾರಿಗಳ ಅನುಷ್ಠಾನದಲ್ಲಿ ಹಣ 
ರುಪಯೋಗವಾಗಿರುವುದು ಕಂಡು ಬಂದಿರುವುದಿಲ್ಲ. | 
4 
ಸೆಂ. ಗ್ರಾಅಪ 731 ಗ್ರಾಪಂಅ '2020 
(ಕೆ.ಎಹ್‌'ತೇಶ್ವ 
ಗಾಮೀಣಾಜ್ಞಿ ಮತು ಪಂ.ರಾಜ್‌ ಸಚಿವರು. 
್‌ ಕೆ.ಎಸ್‌” ಈಶ್ವರ 
ಗ್ರಾಮೀಣಾಭಿವೃದಿ ಮೆತ್ತು 


ಪಂಚಾಯತ್‌ ರಾಜ್‌ ಸಚವರು 


» 


